ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :687(800) 


ಸದಸ್ಯರ ಹೆಸರು : ಶ್ರೀ. ಮುನಿರಾಜು ಗೌಡ ಪಿ.ಎಂ (ವಿಧಾನಸಭೆ ಕ್ಷೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಕ್ರ ಪ್ರಶ್ನ ಉತ್ತರ 


ರಾಜ್ಯದಲ್ಲಿ ಕೆಲವು ಖಾಸಗಿ ಸಂಸ್ಥೆಗಳು 
ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವ 
ಕನ್ನಡ ಭಾಷಾ ಕಲಿಕಾ ಅಧಿನಿಯಮ 2015ರ 
ಅನ್ವಯ ಪ್ರಾಥಮಿಕ ಹಂತದಲ್ಲಿ ಕನ್ನಡ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ 
ಭಾಷೆಯಾಗಿ ಕಲಿಸದೆ ಉಲ್ಲಂಘನೆ 
ಮಾಡುತ್ತಿರುವ ಪ್ರಕರಣಗಳು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ, 
ಹಾಗಿದಲ್ಲಿ ಒಟ್ಟು ಎಷ್ಟು ಖಾಸಗಿ ಶಿಕ್ಷಣ 
ಸಂಸ್ಥೆಗಳು ಸದರಿ ಅಧಿನಿಯಮ 
ಉಲ್ಲಂಘಿಸಿರುವ ಪ್ರಕರಣಗಳು ಇರುತ್ತದೆ; 
(ಜಿಲ್ಲಾವಾರು ಶಿಕ್ಷಣ ಹೆಸರಿನೊಂದಿಗೆ ವಿವರ 
ನೀಡುವುದು) 
ಅಂತಹ ಖಾಸಗಿ ಸಂಸ್ಥೆಗಳು ಕನ್ನಡ ಭಾಷಾ 
ಕಲಿಕಾ ಅಧಿನಿಯಮ 2015ನ್ನು 
ಕಡ್ಡಾಯವಾಗಿ ಪಾಲನೆ ಮಾಡುವ ನಿಟ್ಟಿನಲ್ಲಿ 
ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? 


ಹೌದು 


ಧಾರವಾಡ ಮತ್ತು ಕಲಬುರಗಿ ವಿಭಾಗದಲ್ಲಿ ಇಂತಹ 
ಪ್ರಕರಣಗಳು ಇರುವುದಿಲ್ಲ. ಬೆಂಗಳೂರು ಮತ್ತು ಮೈಸೂರು 
ವಿಭಾಗದಲ್ಲಿನ ಮಾಹಿತಿಯನ್ನು ಅನುಬಂಧದಲ್ಲಿರಿಸಿದೆ. 


ರಾಜ್ಯದಲ್ಲಿನ ಎಲ್ಲಾ ಶಾಲೆಗಳಲ್ಲಿ 01 ರಿಂದ 10ನೇ 
ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ 
ವಿದ್ಯಾರ್ಥಿಗಳಿಗೆ 2016-17ನೇ ಶೈಕ್ಷಣಿಕ ವರ್ಷದಿಂದ ಹಂತ 
ಹಂತವಾಗಿ ಕನ್ನಡವನ್ನು ಒಂದು ಕಡ್ಡಾಯ ಭಾಷೆಯನ್ನಾಗಿ 
ಕಲಿಸುವ ಸಲುವಾಗಿ ಸರ್ಕಾರವು ಕನ್ನಡ ಭಾಷಾ ಕಲಿಕಾ 
ಅಧಿನಿಯಮವನ್ನು ದಿನಾಂಕ:02.02.2015ರಲ್ಲಿ ಜಾರಿಗೆ 
ತರಲಾಗಿದೆ. ಅದೇ ರೀತಿ ಈ ಅಧಿನಿಯಮಕ್ಕೆ ನಿಯಮಗಳನ್ನು ' 
ಜಾರಿಗೊಳಿಸಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಐಡಿ 274 ಪಿಜಿಸಿ 
2017, ದಿನಾಂಕ:21.10.2017ರಲ್ಲಿ ನಿಯಗಳನ್ನು ರಚಿಸಿ 207- 
18ನೇ ಸಾಲಿನಿಂದ ರಾಜ್ಯದಲ್ಲಿನ ಎಲ್ಲಾ ಶಾಲೆಗಳಲ್ಲಿ ಹಂತ 


ಇಪಿ 406 ಪಿಜಿಸಿ 2021 


ಹಂತವಾಗಿ ಒಂದನೇ ತರಗತಿಯಿಂದ ಕನ್ನಡವನ್ನು ಪ್ರಥ ) 
ಅಥವಾ ದ್ವಿತೀಯ ಭಾಷೆಯನ್ನಾಗಿ ಬೋಧಿಸುವುದನ್ನು 
ಕಡ್ಡಾಯಗೊಳಿಸಲಾಗಿದೆ. 


ಕೇಂದ್ರ ಸಂಯೋಜನೆ ಪಡೆದು (ಪಿ.ಬಿ.ಎಸ್‌.ಇ, 
ಐ.ಸಿ.ಎಸ್‌.ಇ, ಐ.ಬಿ, ಇತರೆ) ಕನ್ನಡ ಭಾಷಾ ಕಲಿಕಾ 
ನಿಯಮಗಳನ್ನು ಪಾಲಿಸದ ಶಾಲೆಗಳು ಕರ್ನಾಟಕ ಶಿಕ್ಷಣ 
ಅಧಿನಿಯಮ 1983 ಸೆಕ್ಷನ್‌ 128 ರಂತೆ ದಂಡ ವಿಧಿಸಲು ಸಕ್ಷಮ 
ಪ್ರಾಧಿಕಾರಿಗಳಿಗೆ (ಜಿಲ್ಲಾ ಉಪನಿರ್ದೇಶಕರುಗಳಿಗೆ) 
ನಿರ್ದೇಶಿಸಿದೆ. 


ಕನ್ನಡ ಭಾಷಾ ಕಲಿಕಾ ಅಧಿನಿಯಮ 2015ನ್ನು ಪ್ರಶ್ನಿಸಿ 
ಕುಮಾರಿ ಕೀರ್ತನಾ ಸುರೇಶ್‌ ಇವರು ಮಾನ್ಯ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ರಿಟ್‌ ಪಿಟಿಷನ್‌ ಸಂಖ್ಯೆ: 17362/2021 ನ್ನು 
ದಾಖಲಿಸಿರುತ್ತಾರೆ. ಸದರಿ ಪ್ರಕರಣವು ವಿಚಾರಣಾ 
ಹಂತದಲ್ಲಿರುತ್ತದೆ. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


GDL 


ನಿಸಮೇ ಇರುವ ರಾಲೆಗಳ ವಿವರ (ಬೆಂಗ k 
ನಡ ಭಾಷಾ ಕಲಿಕಾ ನಿಯಮಗಳು-2017 ಅನ್ನು ಪಾಲಿಸದೇ ಇಲ 'ಳ ಅವರ (ಬೆಂಗಳೂರು ಮತ್ತು 
ಮೈಸೂರು ವಿಭಾಗ) 


ಕನ್ನಡ ಭಾಷಾ ಕಲಿಕಾ ಯೋ 


ಧನೆಯೆನ್ನು ಮಾಡದಿರುವ ಶಾಲೆಗಳ ಹಸರು 


ಸೋನ್‌ ಹಿಲ್‌ ಇಚಿಟಿರ್‌ ನ್ಯಾಷನಲ್‌ ಸ್ಕೂಲ್‌ (ಇತರೆ ಐ.ಬಿ) 


ಕೆನೆಡಿಯನ್‌ ಇಚಟಿರ್‌ ನ್ಯಾಷನಲ್‌ ಸ್ಕೂಲ್‌. (ಐಜಿಸಿಎಸ್‌ಇ/ಖುಬಿ) 


ನ್ಯಾಷನಲ್‌ ಶಾಲೆ. (ಐಜಿಸಿಎಸ್‌ಇ/ಐಬಿ) 


ಗೇರ್‌ ಇನ್ನೋವೇಟಿ ಶಾಲೆ. ದೊಡ್ಡಕನ್ನಲ್ಲಿ ಬೆಂಗಳೂರು ದಕ್ಸಿಣ ವಲಯ-4, 
ದಿ ಬೆಂಗಳೂರು ಇಚಿಟರ್‌ ನ್ಯಾಷನಲ್‌ ದೊಮ್ಮಸಂದ್ರ, ಆನೇಕಲ್‌ ತಾಲ್ಲೂಕು 
ಸಾಂಬೋಟ ಟಿಬೇಟಿಯನ್‌ ಶಾಲೆ ಅರಳಿಕುಮಾರಿ \ 
ಸಾಂಬೋಟ ಟಿಬೇಟಿಯನ್‌ ಶಾಲೆ ಗುಳ್ಳೆದಹಳ್ಳ 


ಸಾಂಬೋಟ ಟಿಬೇಟಿಯನ್‌ ಶಾಲೆ ಕೈಲಾಸಪುರ | 


19) 


ಮೈಸೂರು 


ನಿರಾ ಜಿ ಸೆಕೆಂಡಿ ಶಾಲೆ ಬೈಲಕುಪ್ಪೆ \ 
R Ke] 

ಸಾಂಬೋಟಿ ಟಿಬೇಟಿಯನ್‌ ಶಾಲೆ ಬೈಲಕುಪ್ಪೆ | 

ಸಾಂಬೋಟ ಟಿಬೇಟಿಯನ್‌ ಶಾಲೆ ಸಿವಿಪಿ ಬೈಲಕುಪೈ | 


ಸಾಂಬೋಟ ಚೆಲ್ಲನ್‌ ವಿಲೆಜ್‌ ಬೈಲಕುಪ್ಪೆ \ 
() 


೬ 
ಹಿರಿಯ ಸಹಾಯಕ ನಿರ್ದೇಶಕರು 


(ಅನುದಾನಿತ ಪ್ರಾಥಮಿಕ ಶಿಕ್ಷಣ) 


ಖೆ 


fe 3 Scanned with Oken Scanr 


